ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1590 
/ 


:. 2 ಸದಸ್ಯರ ಹೆಸರು ಶ್ರೀ ಕೆ.ಗೋವಿಂದರಾಜ್‌ 
3. ಉತ್ತರಿಸಲು ನಿಗದಿಯಾಗಿದ್ದ ದಿನಾಂಕ 18.03.2021 
ನಾ - ಪ್ರಶ್ರೆ ಉತ್ತರಗಳು 
ಪ್ರಸ್ತುತ ಕರ್ನಾಟಕ ರಾಜ್ಯವು ಸರ್ವೋಚ್ಚ | ಸರ್ವೋಜ್ಞ್‌ ನ್ಯಾಯಾಲಯದಲ್ಲಿರುವ 
ನ್ಯಾಯಾಲಯದಲ್ಲಿ ಅಂತರ ರಾಜ್ಯ ಜಲ | ಅಂತರರಾಜ್ಯ ಜಲ ವಿವಾದಗಳು ಈ 
ವಿವಾದಗಳಿಗೆ ಸಂಬಂಧಿಸಿದಂತೆ | ಕೆಳಕಂಡಂತಿವೆ. 
ಎದುರಿಸುತ್ತಿರುವ ವ್ಯಾಜ್ಯ/ವಿವಾದಗಳು 
ಯಾವುವು; ಈ ವಿವಾದಗಳು ಯಾವ ಯಾವ |1. ಕಾವೇರಿ ಜಲ ವಿವಾದ 
ರಾಜ್ಯಗಳ .ಜೊತೆ. ಈ ವಿವಾದಗಳು |2. ಕೃಷ್ಣಾ ಜಲ ವಿವಾದ 
ಮುಂದುವರಿಯುತ್ತಿವೆ; .ಈ ವಿವಾದಗಳ | 3. ಮಹದಾಯಿ ಜಲ ವಿವಾದ 
ಕುರಿತಾಗಿ ಇದುವರೆಗಿನ ಪ್ರಗತಿ | 4. ಗೋದಾವರಿ ಜಲ ವಿವಾದ 
ಏನು; (ಸಂಪೂರ್ಣ ಮಾಹಿತಿ ಒದಗಿಸುವುದು) | 5. ಇತರೆ ಜಲ ವಿವಾದಗಳು . 
4 NR i ದಕ್ಷಿಣ ಪೆನ್ನಾರ್‌ ಜಲ ವಿವಾದ 
i. ಪಾಲಾರ್‌ ಜಲ ವಿವಾದ ಹಾಗೂ 
ii. ಉತ್ತರ ಪೆನ್ನಾರ್‌ ಜಲ ವಿವಾದ 
ವಿವರಗಳನ್ನು ಅನುಬಂಧ (0 ರಲ್ಲಿ 
೪ - ' ಲಗತ್ತಿಸಲಾಗಿದೆ. 
ಸದರಿ ವಿವಾದಗಳಿಗೆ. ಸರ್ವೋಜ್ಞ | ವಿವರಗಳನ್ನು 'ಅನುಬಂಧ-೭() ಹಾಗೂ 
ನ್ಯಾಯಾಲಯದಲ್ಲಿ ರಾಜ್ಯದ ಪರವಾಗಿ | ಅನುಬಂಧ-2/ರಲ್ಲಿ ಲಗತ್ತಿಸಲಾಗಿದೆ. 
ವಾದ ಮಂಡಿಸುತ್ತಿರುವ ವಕೀಲರು, ವಕೀಲರ 
ತಂಡ "ಯಾವುದು: " ಸರ್ವೋಚ್ಚ 
ನ್ಯಾಯಾಲಯಕ್ಕೆ ವಿವಾದ ಕೊಂಡೊಯ್ದ 
| ದಿನಾಂಕದಿಂದ ಇದುವರೆಗಿನ ಸದರಿಯವರ 
ಮಾಹಿತಿಯನ್ನು ಪ್ರತ್ಯೇಕವಾಗಿ 
”.- | ಒದಗಿಸುವುದು; ; 
(0 [ಈ ವಿವಾದಗಳನ್ನು ಸರ್ವೋಚ್ಚ | ವಿವರಗಳನ್ನು ಅನುಬಂಧ-3 ರಲ್ಲಿ 
ಎದುರಿಸುವ ದೃಷ್ಟಿಯಿಂದ ಇದುವರೆವಿಗೆ 3 
ವಿನಿಯೋಗಿಸಲಾದ ಹಣ ಎಷ್ಟು: ವಕೀಲರು/ 
ವಕೀಲರ ತಂಡಕ್ಕೆ ಪಾವತಿಸಲಾದ ಶುಲ್ಕ 
ಎಷ್ಟು: ಪ್ರತ್ಯೇಕವಾದ ವಿವರಗಳನ್ನು 
ಪರ್ಣಾವಾರು ಸ | ಸಂಪೂರ್ಣ 
ಮಾಹಿತಿಯೊಂದಿಗೆ ಒದಗಿಸುವುದು) y K 
(ಈ) | ಅಂತರ ರಾಜ್ಯ ಜಲ ವಿವಾದಗಳಿಗೆ | ಹೌದು, 
ಸಂಬಂಧಿಸಿದಂತೆ ಇದುವರೆವಿಗೆ ಸಾಧಿಸಿದ 
ಪುಗತಿ ಕುರಿತು ಸರ್ಕಾರವು ಗಂಭೀರವಾಗಿ | ಕಾವೇರಿ ನ್ಯಾಯಾಧೀಕರಣದ ತೀರ್ಪಿನಲ್ಲಿ 
ಆಲೋಚಿಸಿದೆಯೇ೫(ಬಿವರ ಒದಗಿಸುವುದು) | ರಾಜ್ಯಕೈೆ ಹಂಚಿಕೆಯಾಗಿದ್ದ 270ಟಿಎಂಸಿ 
ನೀರಿನ ಪ್ರಮಾಣಕ್ಕೆ ಹೆಚ್ಚುವರಿಯಾಗಿ 14.75 
ಟಿಎಂಸಿ ನೀರನ್ನು ಸರ್ವೋಚ್ಛ 
ನ್ಯಾಯಾಲಯದ ದಿ: 16.022018ರ 
ತೀರ್ಪಿನಲ್ಲಿ, ಅವಾರ್ಡ್‌ ಮಾಡಲಾಗಿದ್ದು, 
ಇದರಿಂದಾಗಿ, ಕಾವೇರಿ ಕಣಿವೆಯನ್ನು 
ರಾಜ್ಯಕ್ಕೆ ಒಟ್ಟಾರೆ 284.75 ಟಿಎಂಸಿ ನೀರಿನ 


ಪ್ರಮಾಣವು ಲಭ್ಯವಾಗಿದೆ. 


|| 


ವಹಿಸಲಾಗುತ್ತಿದೆ. 


ಮಹದಾಯಿ ಪ್ಯಾಯಾಧೀಕರಣದ 
ತೀರ್ಪನ್ನು ಕೇಂದ್ರ ಸರ್ಕಾರವು ದಿ: 
27.02.2020ರಂದು . ಗೆಜೆಟ್‌. ಪ್ರಕಟಣೆ 
ಮಾಡಿದ್ದು, ಕಳಸಾ-ಬಂಡೂರಿ 
ಯೋಜನೆಗಳಿಗೆ ನೀರನ. ಹಂಚಿಕೆಯಾಗಿದ್ದು, 
ಸದರಿ ಯೋಜನೆಗಳ ವಿಪರವಾದ 
ಯೋಜನಾ ವರದಿಗಳನ್ನು ಕೇಂದ್ರ 
ಸರ್ಕಾರಕ್ಕೆ ಸಲ್ಲಿಸಿ " ಅಗತ್ಯವಿರುವ 
ತೀರುವಳಿಗಳನ್ನು ಪಡೆಯಲು" ಕ್ರಮ 


ಕೃಷ್ಠಾ ನ್ಯಾಯಾಧೀಕರಣ-2 ರ ತೀರ್ಪಿನಲ್ಲಿ, 
ರಾಜ್ಯಕ್ಕೆ 173 ಟಿಎಂಸಿ ನೀರಿನ 
ಹಂಚಿಕೆಯಾಗಿರುತ್ತದೆ. "ಸದರಿ ನೀರಿನ 
ಹಂಚಿಕೆಗೆ ನೀರಾವರಿ ಯೋಜನೆಗಳನ್ನು 
ರೂಪಿಸಲಾಗಿದ್ದು, ವ್ಯಾಯಾಧೀಕರಣ 
ತೀರ್ಪು ಗೆಜಿಟ್‌ ಪ್ರಕಟಿಣೆಯಾಗಬೇಕಾಗಿದೆ. 


ನ್ಯಾಯಾಧೀಕರಣದ ' ತೀರ್ಪನ್ನು ಗೆಜೆಟ್‌ 
ಪ್ರಕಟಣೆ ಮಾಡಲು ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ನೀಡಿರುವ 
ತಡೆಯಾಜ್ಞೆಯನ್ನು ತೆರವು ಮಾಡಿ ಕೇಂದ್ರ 
ಸರ್ಕಾರಕ್ಕೆ ಗೆಜಿಟ್‌ ಪ್ರಕಟಣೆ ಮಾಡುವಂತೆ 
ನಿರ್ದೇಶನ ನೀಡಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯಕ್ಕೆ ಮದ್ಯಕಾಲೀನ 
ಅರ್ಜಿಯನ್ನು ಸಲ್ಲಿಸಲಾಗಿದೆ ಹಾಗೂ ಈ 
ಕುರಿತು ಕೇಂದ್ರ ಸರ್ಕಾರಕ್ಕೆ 
ಪತ್ರಗಳನ್ನು/ಮನವಿಗಳನ್ನು ಸಲ್ಲಿಸಲಾಗಿದೆ. 


ಮಹದಾಯಿ ಹಾಗೂ ಕೈಷ್ಠಾ ಜಲ 


ನ್ಯಾಯಾಧೀಕರಣಗಳ - ತೀರ್ಪಿನ 
ವಿಚಾರವಾಗಿ - ಸರ್ವೋಚಜ್ಮ್‌ 
ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿರುವ 


ವಿಶೇಷ ಅನುಮತಿ ಅರ್ಜಿಗಳ ವಿಚಾರಣೆಯು 
ನಡೆಯಬೆಾಗಿದ್ದು,' ಈ ಸಂಬಂಧದಲ್ಲಿ 
ರಾಜ್ಯಕ್ಕೆ ' ಸಿಗಬೇಕಾಗಿರುವ ನ್ಯಾಯಸಮಷತ 
ನೀರಿನ ' ಹಂಚಿಕೆಯನ್ನು ಪಡೆಯಲು 
ಅಗತ್ಯವಿರುವ ' ಎಲ್ಲಾ ಕಾನೂನಾತ್ಮಕ 


"ಸಂಖ್ಯೆ: ಜಸ೦ಇ 22 ಕಾವಿಇ 2021 


ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


A 


" ಗೋವಿಂದ'ಎ6.ಸಾರಜೋಳ) 
ಜಲ ಸಂಪನ್ನೂೂಲ ಸಚಿವರು 


ಅನುಬಂಧ-1.- 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಗೋವಿಂದಲಾಚ್‌.ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1590 


ನ್ಯಾಯಾಲಯದಲ್ಲಿ ಪ್ರಸ್ತುತ ಹಂತ 


ಪ್ರಕರಣದಾಖಲು 
ಮಾಡಿರುವರಾಜ್ಯ 
- ನ್ಯ 1. ಕಾವೇರಿ ಜಲ ವಿವಾದ 

1 ಮಿಸಲೆನಿಯೆಸ್‌ ' ಅಪ್ಲಿಕೇಷನ್‌ | ತಮಿಳುನಾಡು 1. ತಮಿಳುನಾಡು 1.ತಮಿಳುನಾಡು ರಾಜ್ಯವು ಮಾನ್ಯ 
"| ಸಂಖ್ಯೆ 3127/2018 12 ಕರ್ನಾಟಕ ಸರ್ವೋಚ್ಛ ನ್ಯಾಯಾಲಯದ ಮುಂಬೆ 
ಇನ್‌ಸಿವಿಲ್‌ ಅಪೀಲ್‌ 3. ಕೇರಳ ಅರ್ಜಿ (M.೩.3127/2018) ಸಲ್ಲಿಸಿ 
2453/2007 ; 4, ಪಾಂಡಿಚೇರಿ ಕರ್ನಾಟಕಕ್ಕೆ ಮೇಕೆದಾಟು 
(ಕೇಂದ್ರಾಡಳಿತ ಯೋಜನೆಯ ವಿಸ್ತ ಕೃತಾ ಯೋಜನಾ 
ಪ್ರದೇಶ) ವರದಿಯ ಸಿದ್ಧತೆಗಾಗಿ  ಳೇಂದ್ರ 
5.ಕೇಂದ್ರ ಸರ್ಕಾರ ಸರ್ಕಾರವು ದಿ.22.11.2018 ರಂದು 
ನೀಡಿರುವ ಅನುಮತಿಯನ್ನು ತಡೆ 
R ಹಿಡಿಯಬೇಕೆಂದು ಕೋರಿದೆ. 
ಕರ್ನಾಟಿಕ ರಾಜ್ಯವು ದಿನಾಂಕ 
18.01.2019ರಂದು ಮೇಕೆದಾಟು 


ಯೋಜನೆಯ ವಿಸ್ತ ಸೈ ತಾಯೋಜನಾ 
ವರದಿಯನ್ನು ಕೇಂದ್ರ ಜಲ 
ಆಯೋಗಕ್ಕೆ ಸಲ್ಲಿಸಿ ತೀರುವಳಿಗಾಗಿ 
ಕೋರಿದೆ. ‘ 

2 ಸರ್ವೋಚ್ಚ ನ್ಯಾಯಾಲಯದ 
ಅಂತರ್ಜಾಲದಿಂದ ಪಡೆದ 
ಮಾಹಿತಿಯಂತೆ ದಿನಾಂಕ; 
14.09.2021ರಂದು ವಿಚಾರಣೆಗಾಗಿ 
ಪಟ್ಟಿಯಾಗಿದೆ. 


2™ಮೂಲದಾವೆ0I3 ತಮೆಳುನಾಡು 1 ತೆಮಳುನಾಡು" 1 2012-13ರ ಸಾಲೆನಕ್ಸೆ, 
12 ಕರ್ನಾಟಿಕ ಸ್ಯಾಯಾಧಿಕರಣದ ಮಧ್ಯಂತರ 

3. ಕೇಂದ್ರಸರ್ಕಾರ ಆದೇಶದ ಅನ್ವಯ ತಮಿಳುನಾಡಿಗೆ 

ಹರಿಸಬೇಕಾದ ನೀರನ್ನು 

ಹರಿಸದಿರುವ ಕಾರಣ, ಬೆಳೆ ನಾಶ 

ಇತ್ಯಾದಿಗಳಿಂದ ಉಂಟಾದ 


ನಷ್ಕದಿಂಬಾಗಿ ಕರ್ನಾಟಿಕ ರಾಜ್ಯವು 
ಪರಿಹಾರ ನೀಡಬೇಕೆಂದು ಕರ್ನಾಟಕ 
ರಾಜ್ಯದ ವಿರುದ್ಧ ತಮಿಳುನಾಡು, 
ರಾಜ್ಯವು ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ' ಮೂಲ ದಾವೆ 
ಸಂಖ್ಯೆ: 04/2013ನ್ನು ದಾಖಲಿಸಿದೆ. 
2. ಕಾವೇರಿ ಜಲ ವಿವಾದ 
ನ್ಯಾಯಮಂಡಲಿಯ ನಿರ್ಣಯವನ್ನು 


ಉದ್ದೇಶಪೂರ್ವಕವಾಗಿ 

ಪಾಲಿಸಿಲ್ಲವೆಂಬ ಕಾರಣಕ್ಕಾಗಿ 
ರೂ.1434.00 ಕೋಟಿ 'ಹಾಗೂ ಬೆಳೆ 
ಮತ್ತು' ಇತರೆ ನಷ್ಟಗಳ 


ಪರಿಹಾರಕ್ಕಾಗಿ ರೂ.1045.70 ಕೋಟಿ 
ಮೊತ್ತವನ್ನು ತಮಿಳುನಾಡು ರಾಜ್ಯವು 


ಕ್ರಮ ಪ್ರಕರಣ/ದಾವೆ ನ್ಯಾಯಾಲಯದಲ್ಲಿ 1 *ಣೆಷ್‌ ರಾಜ್ಯಗಳು ಪ್ರಸ್ತುತ ಹಂತ 
ಸಂಖ್ಯೆ ಪ್ರಕರಣದಾಬಲು | 
> - ಮಾಡಿರುವರಾಜ್ಯ " 
1 2 ತಿ ' 4 —— 5 
[ = — | ಮಾಕಕುತಡ | 
3. ಸದರಿ _ ವ್ಯಾಜ್ಯಕ್ಕೆ 
ಸಂಬಂಧಿಸಿದಂತೆ, ತಮಿಳುನಾಡಿನ 
N ಮೂವರು .ಸಾಕ್ಸಿದಾರರ . ಹಾಗೂ 
- N ಕರ್ನಾಟಿಕ ರಾಜ್ಯದ ' ಒಬ್ಬ 
ಸಾಕ್ಸಿದಾರರ ಪಾಟಿ ಸವಾಲು 
ಮುಗಿದಿದೆ. 
4 ಕರ್ನಾಟಿಕದ - ಎರಡನೆಯ 
ಸಾಕ್ಟಿದಾರರಾದ ಶ್ರೀ. ವಿ.ಎಸ್‌. 


ಪ್ರಕಾಶ್‌ ಇವರು ಅನಾರೋಗ್ಯದ 
ಕಾರಣ ನ್ಯಾಯಾಲಯಕ್ಕೆ 
ಹಾಜರಾಗಲು ಸಾಧ್ಯವಾಗಲಿಲ್ಲ. 

5. ಈ ಹಿನ್ನೆಲೆಯಲ್ಲಿ 


ಶ್ರೀ. ವಿ.ಎಸ್‌. ಪ್ರಕಾಶ್‌ ಇವರ 
ಶಪಥಪತ್ರವನ್ನು ಹಿಂಪಡೆಯಲು 
ಮತ್ತು ಶ್ರೀಯುತರ 
ಶ್ರೀ ಲಕ್ಸ್ಯಣ 


ಬದಲಾಗಿ 
ಹಂದಗಿರಿ, 
Professor, Dept. of Applied 
Mechanics and Hydraulics, 
NITK-Surathkal, Mangaluru 


ಅವರನ್ನು ಪರಿಣಿತ 
ಸಾಕ್ಸಿದಾರರಾಗಿ ಪರಿಗಣಿಸಲು 
ಕೋರಿ ರಾಜ್ಯವು 
ನ್ಯಾಯಾಲಯದಲ್ಲಿ 


10.12.2019ರಂದು ಮದ್ಯಕಾಲೀನ 
ಅರ್ಜಿಯನ್ನು ಸಲ್ಲಿಸಿದೆ. 
6. ಸರ್ವೋಚ್ಚ ನ್ಯಾಯಾಲಯದ 


ಅಂತರ್ಜಾಲದಿಂದ ಪಡೆದ 
ಮಾಹಿತಿಯಂತೆ ದಿನಾಂಕ: 
01.10.2021ರಂದು ವಿಚಾರಣೆಗಾಗಿ 
IS ಪಟ್ಟಿಯಾಗಿದೆ. 
1.ಕೃಷ್ಣಾ ಜಲ ವಿವಾದ ' _ 
F 1 17 ವಕೇಷ ಮನವಿ ಅರ್ಜಿ- | ಆಂಧ್ರ ಪ್ರದೇಶ |” ಆಂಧ್ರ ಪ್ರದೇಶ 1 ಅಂತರರಾಜ್ಯ ನದಿ ಜಲ 
K 10498/2011: 2. ಕರ್ನಾಟಿಕ ವಿವಾದ ಕಾಯಿದೆ, 1956ರ 
28.03.2011. ರಂದು ಆಂಭ್ರ 3. ಮಹಾರಾಷ್ಟ್ರ ಸೆಕ್ಸನ್‌ 54) ರ ಅಡಿಯಲ್ಲಿ 
ಪ್ರದೇಶ ರಾಜ್ಯವು 4. ತೆಲಂಗಾಣ ಕೃಷ್ಣಾ ಜಲ ವಿವಾದ 
ದಾಖಲಿಸಿರುತ್ತದೆ (ಆಂಧ್ರ ಪ್ರದೇಶ್‌ | ನ್ಯಾಯಾಧಿಕರಣ-2 ನೀಡುವ 
(ಕೃ.ಜ.ವಿ.ನ್ಯಾ-2 ಪುನರ್‌ರಚನೆಕಾಯ | ಮುಂದುವರೆದ ವರದಿಯನ್ನು 
ಅಂ.ರಾ.ಜ.ವಿವಾದ ಸಿ 2014ರ ಮುಂದಿನ ಆದೇಶದವರೆಗೆ 
ಕಾಯ್ದೆ-1956ರ ಸೆಕ್ಸನ್‌ ನಂತರ) ಕೇಂದ್ರ ಸರ್ಕಾರವು 
52) ರಡಿ 30.12.2010 ಪ್ರಕಟಿಸಬಾರದೆಂದು ಮಾನ್ಯ 
ರಂದು - K | ಸರ್ವೋಚ್ಛ ನ್ಯಾಯಾಲಯವು 


ಕ್ರಮ ಪ್ರಕರಣ/!ದಾವೆ 
ಸಂಖ್ಯೆ 

1 2 

Tನಾಕಹುವನಾತವಾಇಡಾವವ 
ಕುರಿತು). 

2 ವಿಶೇಷ ಮನವಿ ಅರ್ಜಿ- ಆಂಧ್ರ ಪ್ರದೇಶ 1. ಆಂಧ್ರ ಪ್ರದೇಶ 
3076-79/2014: 2. ಕರ್ನಾಟಿಕ 
16.01.2014 ರಂದು ಆಂಧ್ರ 3. ಮಹಾರಾಷ್ಟ್ರ 
ಪ್ರದೇಶರಾಜ್ಯವು 4. ತೆಲಂಗಾಣ 
ದಾಖಲಿಸಿರುತ್ತದೆ (ಆಂಧ್ರ- ಪ್ರದೇಶ್‌ 
(ಕೃ.ಜ.ವಿ.ನ್ಯಾ-2 ಘುನರ್‌ರಚನೆಕಾಯ 
'ಅಂ.ರಾ.ಜ.ವಿವಾದ 2014ರ 
ಕಾಯ್ದೆ-1956ರ ಸೆಕ್ಸನ್‌ ನಂತರ) 

5(3) ರಡಿ 29.11.2013 

ರಂದು ನೀಡಿರುವ 

ಮುಂದುವರೆದ ಆದೇಶದ 

ಕುರಿತು). 

ವಿಶೇಷ ಮನವಿ ಅರ್ಜಿ- | ಕರ್ನಾಟಿಕ 1. ಕರ್ನಾಟಿಕ 
7457-1460/2014: 2. ಆಂಧ್ರ ಪ್ರದೇಶ 
24.02.2014 ರಂದು 3. ಮಹಾರಾಷ್ಟ್ರ 
ಕರ್ನಾಟಿಕರಾಜ್ಯವು 4. ತೆಲಂಗಾಣ 
ದಾಖಲಿಸಿರುತ್ತದೆ (ಆಂಧ್ರ ಪ್ರದೇಶ್‌ 
(ಕೃ.ಜ.ವಿ.ನ್ಯಾ-2 ಹುನರ್‌ರಚನೆಕಾಯ 
ಅಂ.ರಾ.ಜ.ನಿವಾದ ಸ್ಥಿ 2014ರ 
ಕಾಯ್ದೆ-1956ರ ಸೆಳ್ಸನ್‌ ನಂತರ) 

5(3) ರಡಿ 29.11.2013 

ರಂದು ನೀಡಿರುವ 

ಮುಂದುವರೆದಆದೇಶದಕು 

. ರಿತು). ; oo 

4 | ವಿಶೇಷ ಮನವಿ ಅರ್ಜಿ- |ತೆಲಂಗಾಣ 1. ತೆಲಂಗಾಣ 

: | 33671/2014: 2 ಕರ್ನಾಟಿಕ 
25.09.2014 . 3. ಮಹಾರಾಷ್ಟ್ರ 
ರಂದುತೆಲಂಗಾಣರಾಜ್ಯವು K 4. ಆಂಧ್ರ ಪ್ರದೇಶ 
ದಾಖಲಿಸಿರುತ್ತದೆ 
(ಕೃ.ಜ.ವಿ.ನ್ಯಾ-2 py 


ಅಂ.ರಾ.ಜ.ವಿವಾದ 
ಕಾಯ್ದೆ-1956ರ ಸೆಳ್ಸನ್‌ 
5(2) ರಡಿ 30.12.2010 


. ಮಾನ್ಯ 


4. ತನ್ನ 


"ರಂದು ನೀಡಿರುವ 
ಅಂತಿಮ ಅದೇಶದ 
ಕುರಿತು). ' 

5] ನಕಾಷ್‌ ಮನನ ಇತ್ರ 3ಲಂಗಾಣ 1 ತವಾನಾಣ 
33623-26/2014: 2. ಕರ್ನಾಟಿಕ 
24.02.2014 3. ಮಹಾರಾಷ್ಟ್ರ 


16.09.2011 
ಆದೇಶಿಸಿರುತ್ತದೆ. 
2. 16.09.2011ರಂದು ಸರ್ವೋಚ್ಛ 


. ರಂದು 


ನ್ಯಾಯಾಲಯವು ನೀಡಿರುವ 
ಮಧ್ಯಂತರಆದೇಶವನ್ನು 
ಮಾರ್ಪಡಿಸುವಂತೆ ಹಾಗೂ 
ಕೃಷ್ಣಾ ಜಲ ವಿವಾದ 
ನ್ಯಾಯಾಧಿಕರಣ-2ವು 
30.12.2010ರಂದು ನೀಡಿರುವ 
ನಿರ್ಣಯ/1ಆದೇಶ ಹಾಗೂ 
29.11.2013ರಂದು ನೀಡಿರುವ 
ಮುಂದುವರೆದ ವರದಿಗಳನ್ನು 
ಅಧಿಕೃತ ಗೆಜೆಟ್‌ನಲ್ಲಿ 


ಪ್ರಕಟಿಸಲು' ಕೇಂದ್ರ ಸರ್ಕಾರಕ್ಕೆ 
ನಿರ್ದೇಶಿಸುವಂತೆ 

ಕೋರಿಕರ್ನಾಟಿಕ ರಾಜ್ಯವು 
ಪ್ರತ್ಯೇಕವಾಗಿ ಮಧ್ಯಂತರ 
ಅರ್ಜಿಯೊಂದನ್ನು ಸಲ್ಲಿಸಿರುತ್ತದೆ. 
3. ಕೃಷ್ಣಾ ಜಲ ವಿವಾದ 
ನ್ಯಾಯಾಧಿಕರಣ-1ರ ವರದಿ / 
ಅಂತಿಮ ಆದೇಶವನ್ನು 
ಣೆಜೆಟ್‌ನಲ್ಲಿ ಪ್ರಕಟಿಸುವಂತೆ 
ಕೋರಿ ಕರ್ನಾಟಿಕದ ಮಾನ್ಯ 
ಮುಖ್ಯ ಮಂತ್ರಿಗಳು ಹಾಗೂ 
ಜಲ ಸಂಪನ್ಮೂಲ 
ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ 
ಬರೆದಿರುತ್ತಾರೆ. 

ಸ್ಸ :'  ಡೂರಿನಿಂದ 
ಉದ್ಭ ವವಾಗುವ ಕೃಷ್ಣಾ ನದಿ 
ಮತ್ತು -ಸದಿ ಕಣಿವೆಯ ಜಲ 


ವಿವಾದವನ್ನು 
. ಇತ್ಯರ್ಥಗೊಳಿಸಲು 


ನೂತನ 
ನ್ಯಾಯಾಧಿಕರಣ ರಚಿಸಿ ಅಥಮಾ 
ಹಾಲಿ ಅಸ್ತಿತ್ವದಲ್ಲಿರುವ ಕೃಷ್ಣಾ 
ಜಲ ವಿವಾದ, ಸ್ಯಾಯಾಧಿಕರಣ- 
2ಕ್ಕೆ ತನ್ನ, ದೂರನ್ನು ವಹಿಸಲು 


ಕೇಂದ್ರ ಸರ್ಕಾರಕ್ಕೆ 
ನಿರ್ದೇಶಿಸುವಂತೆ ಕೋರಿ 
ಸರ್ವೋಚ್ಛ ನ್ಯಾಯಾಲಯದ 


ಮುಂದೆ ತೆಲಂಗಾಣ ರಾಜ್ಯವು 


— 


| ತಮ ಪ್ರಕರಣ/ದಾವೆ ನ್ಯಾಹಾಲಯದಲ್ಲಿ"] ಕಣಿವೆ ರಾಜ್ಯಗಳು 7 ಪ್ರಸ್ತುತ ಹಂತ 
ಸಂಖ್ಯೆ . ಪ್ರಕರಣದಾಳುಲು 
ಮಾಡಿರುವರಾಜ್ಯ | 
1 2 3 4 5 
ರಂದುತೆಲಂಗಾಣರಾಜ್ಯವು 4. ಆಂಧ್ರ ಪ್ರದೇಶೆ ರಿಟ್‌ಅರ್ಜಿ ಸಂ.545/2015ನ್ನು 
ದಾಖಲಿಸಿರುತ್ತದೆ ಸಲ್ಲಿಸಿರುತ್ತದೆ. 
(ಕೃ.ಜ.ವಿ.ನ್ಯಾ-2 5. ಸರ್ವೋಚ್ಚ ನ್ಯಾಯಾಲಯದ 
ಅಂಜ ವಿವಾದ ಅಂತರ್ಜಾಲದಿಂದ ಪಡೆದ 
ಕಾ ರ್‌ KR 
Ks ಖು ಹಿತಿಯಂತೆ ವಿ ಣೆ 
5(3) dB’ 29.11.2013 ಬಾ y "ಗ ಗಿರ ಚಾರ 
ರಂದು ನೀಡಿರುವ ನಾಂಕವು ನಿಗಧಿಯಾಗಿರುವುದಿಲ್ಲ. 
ಮುಂದುವರೆದ ಆದೇಶದ 
ಕುರಿತು). - - 
6108 ಪಿಟಿಷನ್‌ (ಸಿ) ತೆಲಂಗಾಣ 1. ತೆಲಂಗಾಣ ಸರ್ವೋಚ್ಸ ನ್ಯಾಯಾಲಯದ 
ಸಂಖ್ಯೆ: 545/2015: 2. ಕರ್ನಾಟಿಕ ಅಂತರ್ಜಾಲದಿಂದ ಪಡೆದ 
3. ಮಹಾರಾಷ ಮಾಹಿತಿಯಂತೆ, ದಿನಾಂಕ: 
MN ರಂದು 4. ಅಂದ್ರ in 17.09.2021ರಂದು ವಿಚಾರಣೆಗಾಗಿ 
೦ಗಾಣ ರಾ 4 n 
ಅಂಗಾಣ ರಾಚ್ಯವು 5. ಕೇಂದ್ರ ಸರ್ಕಾರ | ಪಟಿಯಾಗಿದೆ. 
ದಾಖಲಿಸಿರುತ್ತದೆ' (ಕೃಷ್ಣಾ | 
ಜಲ ವಿವಾದ 
- | ನ್ಯಾಯಾಧಿಕರಣ-2ಕ್ಕೆ ತನ್ನ 3 
-14.07.2014ರ ದೂರಿನ್ನು 
ವಹಿಸಲು ಕೋರುತ್ತಾ 
ಅಥವಾ ಅಂ.ರಾ.ಜ.ವಿವಾದ 
ಕಾಯ್ದೆಯಡಿ ನೂತನ 
ನ್ಯಾಯಾಧಿಕರಣ 
ರಚಿಸುವಂತೆ ಕೇಂದ್ರ 
ಸರ್ಕಾರಕ್ಕೆ 
ನಿರ್ದೇಶಿಸುವಂತೆ. ಕೋರಿ) 
r 7 ಕರ್‌ ಪಿಔಷನ್‌ (ಸಿ) ಡಾ.ಅಮೋಲ್‌ 1. ಡಾ.ಅಮೋಲ್‌ 7 ಸದರ ಕರ್‌ ಅರ್ಜಿಯಲ್ಲಿ 
ಸಂಖ್ಯೆ: 1105/2019: ಪವಾರ್‌ ಪವಾರ್‌ '! ಅರ್ಜಿದಾರರು - “Excess 
"| ಡಾ.ಅಮೋಲ್‌ ಪವಾರ್‌ 2. ಕೇಂದ್ರ ಸರ್ಕಾರ | rage of water by all the 
ಇವರು 26.08.2019 3. ಕರ್ನಾಟಿಕ dams on river Krishna and 
ರಂದು ಕೇಂದ್ರ ಸರ್ಕಾರ 4. ಮಹಾರಾಷ್ಟ್ರ its tributaries, in State of 
ಹಾಗೂ ಇತರರ ವಿರುದ್ಧ ಹಾಗೂ ಇತರರು | Maharashtra and 
ದಾಖಲಿಸಲಾಗಿದೆ. Karnataka is in violation of 
ಕರ್ನಾಟಿಕ ರಾಜ್ಯವನ್ನೂ said guidelines. Dams in 
ಒಂದು , | Maharashtra has suddenly 
ಪ್ರಿವಾದಿಯನ್ನಾಗಿ discharged huge quantity 
ಮಾ ಡಲಾಗಿದೆ of water in the rivers after 
K 4 August, which 
increased gravity and 
seriousness of the 


flood”ಎಂದು ದೂರಿರುತ್ತಾರೆ. 


ಫಸ ಹಾತ 


5 


2. ಮಹಾರಾಷ್ಟರಾಜ್ಯದ . 3 
ಜಿಲ್ಲೆಗಳಲ್ಲಿ" ಸ [ಸಾಂಗ್ಲಿ, 
ಕೊಲ್ಲಾಪುರ ಹಾಗೂ ಸತಾರಾ) 
ಆಗಿರುವ ಪ್ರವಾಹಕ್ಕೆಕಾರಣ 
ಮಹಾರಾಷ್ಟ ಬಕೊಯ್ದಾ ಹಾಗೂ 
ಇತರೆ ಜಲಾಶಯಗಳಿಂದ 
ಬಿಡುಗಡೆ. ಮಾಡಿದ ನೀರಿನ 
ಪ್ರಭಾವವೇ" ಕಾರಣ: ಎಂದು 
ತಿಳಿಸುತ್ತಾ, ಆಲಮಟ್ಟಿ 
ಜಲಾಶಯವು ಪೂರ್ಣ 
ಮಟ್ಟಿದಲ್ಲಿ ಭರ್ತಿಯಾಗಿದ್ದರೂ 
| ಸಹ ಹಿನ್ನೀರಿನ ಪರಿಣಾಮ 
(bak water effect 
ಆಗುವುದಿಲ್ಲವೆಂದು ರಾಜ್ಯದ 
ಪರವಾಗಿ 16.12.2019 ರಂದು 
ಉತ್ತರವನ್ನು . ಸರ್ವೋಚ್ಛ 
ನ್ಯಾಯಾಲಯದ ಮುಂದೆ 
ಸಲ್ಲಿಸುತ್ತಾ, - ಸದರಿ ರಿಟ್‌ನ್ನು 
ವಜಾಗೊಳಿಸುವಂತೆ ಕರ್ನಾಟಕ 
ರಾಜ್ಯವು ಕೋರಿದೆ. 


3. ಸರ್ವೋಚ್ಚ ನ್ಯಾಯಾಲಯದ 


ಅಂತರ್ಜಾಲದಿಂದ ಪಡೆದ 
ಮಾಹಿತಿಯಂತೆ ಮುಂದಿನ 
ವಿಚಾರಣೆ ದಿನಾಂಕವು 
ಫಿಣಧಿಯಾಗಿರುವುದಿಲ್ಲ. 
್ಸ 11].ಮಹದಾಯಿ ಜಲ ವಿವಾದ 
'ವಿಶೇಷ ಮನವಿ ಅರ್ಜಿ- 1. ಕೇಂದ್ರ ಸರ್ಕಾರವು 
32517/2018: ದಿನಾಂಕ: 27.02.2020 ರಂದು 
12.11.2018 ರಂದು ಮಹದಾಯಿ ಜಲ ವಿವಾದ 
ಮಹಾರಾಷ್ಟ್ರ ರಾಜ್ಯವು ನ್ಯಾಯಾಧಿಕರಣದ ಆದೇಶದ 
ಸಲ್ಲಿಸಿರುತ್ತದೆ - ವರದಿಯನ್ನು ಅಧಿಕೃತ 
(ಮ.ಜ.ವಿ.ನ್ಯಾಯಾಧಿಕರಣ ಗೆಜೆಟ್‌ನಲ್ಲಿ ಪ್ರಕಟಿಸಿರುತ್ತದೆ. 
ವು 14.08.2018 ರಂದು 2. ದಿನಾಂಕ 22.02.2021 
ನೀಡಿರುವ ವರದಿ ಹಾಗೂ ರಂದು ಮಾನ್ಯ ಸರ್ವೋಚ್ಛ 
ತೀರ್ಪಿನ ವಿರುದ್ಧ ನ್ಯಾಯಾಲಯದಲ್ಲಿ ನಿಂದನಾ 
ವಿಶೇಷ ಮನವಿ ಅರ್ಜಿ- ಅರ್ಜಿ 724/2020 ಹಾಗೂ 


“| 33018/2018: 
12.11.2018 ರಂದು 
ಕರ್ನಾಟಿಕ ರಾಜ್ಯವು 
ಸಲ್ಲಿಸಿರುತ್ತದೆ 


ವು 14.08.2018 ರಂದು 


(ಮ.ಜ.ವಿ.ನ್ಯಾಯಾಧಿಕರಣ 


ವಿಶೇಷ "ಮೇಲ್ಮನವಿ ಅರ್ಜಿಗಳು 
ವಿಚಾರಣೆ ಬಂದಾಗ 
ನ್ಯಾಯಾಲಯವು"“t has been 
agreed that in order to 
obviate any dispute, the 
Joint Monitoring Team 


ಸಾ ಪಾತ 


ಕರ್ನಾಟಿಕ ಸರ್ಕಾರ ಇವರ 
ವಿರುದ್ಧ ಸಲ್ಲಿಸಿರುತ್ತದೆ. 


ತವಾ ಪಕಣ/ವಾಷ ನ್ಯಾಯಾಲಯದಲ್ಲಿ 7 ಇನಷ್‌ ರಾಘು 
ಸೆಂಖ್ಯೆ ಪ್ರಕರಣದಾಖಲು' 
Ein ಮಾಡಿರುವರಾಜ್ಯ | 
1 3 3 4 ತ್‌್‌ 
ನೀಡಿರುವ ವರಔ`ಹಾಣೂ which consists of the 
ತೀರ್ಪಿನ ವಿರುದ್ಧ) Superintending Engineers 
3 | ವಿಶೇಷ ಮನವಿ ಅರ್ಜ್ಕ7 ಸಾವ ಗೋವಾ of the States of Goa, 
19312/2019; 2. ಕರ್ನಾಟಿಕ Karnataka and Maharashtra 
18.07.2019 "ರಂದು 3. ಮಹಾರಾಷ್ಟ | Shall visit the site and 
ಗೋ ೪ submit the report in regard 
'ವಾ ರಾಜ್ಯವು pi 
the alleged violation... 
ಸಲ್ಲಿಸಿರುತ್ತದೆ 
ರ Pie The above arrangement has 
(ಮ.ಜ.ವಿ.ನ್ಯಾಯಾಧಿಕರಣ been agreed upon in order 
ವು 14.08.2018 ರಂದು to enable both the parties 
ನೀಡಿರುವ ವರದಿ ಹಾಗೂ and this Court to have an 
L ತೀರ್ಪಿನ ವಿರುದ್ಧ) expert assessment on 
4 | ನಿಂದನಾಅರ್ಜಿ ಸಂಖ್ಯೆ: ಗೋವಾ 1 ಗೋವಾ whether the breaches 
724/2020 ಗೋವಾ 2. ಶ್ರೀ ಟಿ.ಎಂ. which were plugged have 
ರಾಜ್ಯವು -6.10.2020 ವಿಜಯಭಾಸ್ಕರ್‌, | ain recurred” . ಎಂದು 
ರಂದು ವಿಶೇಷ ಮನವಿ ಐ.ಎ.ಎಸ್‌, ಆದೇಶಿಸಿದೆ. 
ಅರ್ಜಿ ಸಂಖ್ಯ ಮುಖ್ಯ 3. ಮುಂದುವರೆದು ಮಾನ್ಯ 
19312/2019. ರಡ ಕಾರ್ಯದರ್ಶಿಗಳು | ಸರ್ವೋಚ್ಛ ನ್ಯಾಯಾಲಯ 
ಶ್ರೀ ಟಿ.ಎಂ. ಕರ್ನಾಟಿಕ ವಿಶೇಷ ಮನವಿ ಅರ್ಜಿಗ 
~d 
ವಿಜಯಭಾಸ್ಕರ್‌, ಸರ್ಕಾರ ವಿಚಾರಣೆ ಸಂದರ್ಭದಲ್ಲಿ “Th 
ಐ.ಎ.ಎಸ್‌, ಮುಖ್ಯ contesting parties shall fil 
ಕಾರ್ಯದರ್ಶಿಗಳು written submissions t 


facilitate the final disposal o 
the proceedings. A commo; 
compilation of all 
documents and 


hearing shall be prepare 
with a‘common index.”oo 


ತಿಳಿಸಿರುತ್ತದೆ. 

4. 05.04.2021 ರಂ 

ವಿಶೇಷ ಮೇಲ್ಮನ 
ಅರ್ಜಿಗಳೊಂದಿಗೆ ನಿಂದ 

"ಅರ್ಜಿಯನ್ನು ಸಹ ಮುಂದಿ 


ಆದೇಶಿಸಿದೆ. 
5, ಸರ್ವೋಚ್ಚ 


ಅಂತರ್ಜಾಲದಿಂದ 
ಮಾಹಿತಿಯಂತೆ 
08.09.2021ರಂದು . 
ನಿಗಧಿಪಡಿಸಲಾಗಿದೆ. 


ಸೇರಿಸಲಾಗಿದೆ. 


ವಿಂದನಾಅರ್ಜಿ ಸಂಖ್ಯೆ: ಗ್ಯಾವಾ 1. ಗೋವಾ ಸರ್ವೋಚ್ಛ ನ್ಯಾಯಾಲಯದ 
2113/2018 ಗೋವಾ oo 2. ಕರ್ನಾಟಿಕ ಅಂತರ್ಜಾಲದಿಂದ ಪಡೆದ 
ರಾಜ್ಯವು 08.08.2018 ಹಾಗೂ ಮಾಹಿತಿಯಂತೆ ದಿನಾಂಕ: 
ರಂದು ಮೂಲ ದಾವೆ _ ಇತರರು 09.09.2021ರಂದು ವಿಚಾರಣೆಗಾಗಿ 
ಸಂಖ್ಯೆ' 4/2006 ರಡಿ `ಶ್ರೀ ಪಟ್ಟಿಯಾಗಿದೆ. 
ಟಿ.ಎಂ. ವಿಜಯಭಾಸ್ಕರ್‌, 
ಐ.ಎ.ಎಸ್‌, ಮುಖ್ಯ 
ಕಾರ್ಯದರ್ಶಿಗಳು 
ಕರ್ನಾಟಿಕ ಸರ್ಕಾರ ಇವರ 
"| ಮುಖಾಂತರ ಕರ್ನಾಟಿಕ 
ರಾಜ್ಯದ ವಿರುದ್ಧ 
ಸಲ್ಲಿಸಿರುತ್ತದೆ. 
0 IV.ಗೋಜಾವರಿ ಜಲ ವಿವಾದ 
ಮೂಲ ದಾವೆ ಸಂಖ್ಯೆ: ಒರಿಸ್ಸಾ 1. ಒರಿಸ್ಸಾ 1. ಹೊಲಾವರಂ ಯೋಜನೆಯಿಂದ 
42007: 29.07.2007 2. ಆಂಧ್ರ ಪ್ರದೇಶ ಗೋದಾವರಿ ನೀರನ್ನು ಕೃಷ್ಣಾ 
ರಂದು ಒರಿಸ್ಸಾ ರಾಜ್ಯವು 3. ಕೇಂದ್ರ ಸರ್ಕಾರ (ಕಣಿವೆಗೆ ತಿರುವುಗೊಳಿಸುವ 
ಆಂಧ್ರ ಪ್ರದೇಶ ರಾಜ್ಯದ ಕರ್ನಾಟಕ ಅಂಶವು ಒಳಗೊಂಡಿರುವುದರಿಂದ 
ಹೊಲ್ಲವಾರಂ ಯೋಜನೆಯ . ಚತ್ರೀಸ್‌ಗಡ್‌ ಈ ದಾವೆಯಲ್ಲಿ ' ಕರ್ನಾಟಿಕ 
ಹಿನ್ನಿರಿನಿಂಬ ಒರಿಸ್ಸಾದ 6. ತೆಲಂಗಾಣ ರಾಜ್ಯವು ತಾನೇ ಸ್ವತ: 
ಪ್ರದೇಶವು | (ಆಂಥ್ರ ಪ್ರದೇಶ್‌ ಸೇರ್ಪಡೆಗೊಂಡಿದೆ. 
ಮುಳುಗಡೆಯಾಗುತ್ತದೆ ಪುನರ್‌ರಚನೆಕಾಯ್ದೆ 12 ಮೂಲ ದಾವೆ ಸಂಖ್ಯೆ: 
ಎಂದು ಆಂಧ್ರ ಪ್ರದೇಶದ 2014ರ ನಂತರ) 4/207 ರೊಂದಿಗೆ ಮೂಲ ದಾವೆ 
ವಿರುದ್ಧ ಸಲ್ಲಿಸಿರುತ್ತದೆ. ಸಂಖ್ಯೆ: 1/2019 ಹಾಗೂ ಮೂಲ 
| ಮೂಲ ದಾವೆ ಸಂಖ್ಯೆ: ತೆಲಂಗಾಣ 1. ತೆಲಂಗಾಣ ದಾವೆ ಸಂಖ್ಯೇ 3/2011 ನ್ನು 
1/2019: 25.02.2019 2. ಕೇಂದ್ರ ಸರ್ಕಾರ ಸೇರಿಸುವಂತೆ ನ್ಯಾಯಾಲಯವು 
ರಂದು ತೆಲಂಗಾಣ 3. ಆಂಧ್ರ ಪ್ರದೇಶ | ಆದೇಶಿಸಿರುತ್ತದೆ. 
ರಾಜ್ಯವು ಕೇಂದ್ರ ಸರ್ಕಾರ 4. ಕರ್ನಾಟಿಕ 
ಹಾಗೂ ಇತರರ ವಿರುದ್ಧ 5. ಚತ್ತೀಸ್‌ಗಹ್‌ 3 ಮೂಲ ದಾವೆ ಸಂಖ್ಯೆ: 
ಪೊಲ್ಲವಾರಂ ಯೋಜನೆ 6. ಒರಿಸ್ಸಾ 4/2007 11.02.2020 ರಂದು 
ಕುರಿತು: ಸಲ್ಲಿಸಿರುತ್ತದೆ. 7. ಮಹಾರಾಷ್ಟ್ರ ವಿಚಾರಣೆಗಾಗಿ ಬಂದಾಗ, 
ಸದರಿ ,ವಿಷಯವನ್ನು ಸರ್ವೋಚ್ಛ ನ್ಯಾಯಾಲಯವು 
ಮೂಲ ದಾವೆ ಸಂಖ್ಯೆ: ಕೆಳಕಂಡಂತೆ ಆದೇಶಿಸಿರುತ್ತದೆ- 
4/2007 ರೊಂದಿಗೆ “List the matter on Tuesday, 


the 7th April. 2020” 


4. ಆದರೆ ಸದರಿ 
ದಾವೆಯು07.04.2020ರಂದು 
ಪಟ್ಟಿಯಾಗಿರುವುದಿಲ್ಲ. 


5. ಸರ್ವೋಚ್ಚ ನ್ಯಾಯಾಲಯದ 
ಅಂತರ್ಜಾಲದಿಂದ ಪಡೆದ 

ಮಾಹಿತಿಂತುಂತೆ ಮುಂದಿನ ವಿಚಾರಣೆ 
ದಿನಾಂಕವು ನಿಗಧಿಯಾಗಿರುವುದಿಲ್ಲ. 


V.ಇತರೆ ಜಲ ವಿವಾದಗಳು oT | | 


i) ದಕ್ಸಿಣ ಪೆನ್ನಾರ್‌ ಜಲ ವಿವಾದ 


1 ತಮಿಳುನಾಡು ರಾಜ್ಯವು 
“ಸರ್ವೋಚ್ಛ ನ್ಯಾಯಾಲಯದಲ್ಲಿ 
18.05.2018ರಂದ್ದು ದಾಖಲಿಸಿರುವ 
ಮೂಲ ದಾವೆ ಸಂಖ್ಯೆ: 1/2018 
ರಲ್ಲಿ ರ್ನಾಟಕರಾಜ್ಯವು 
ಪೊನ್ನಯಾರ್‌ (ಕರ್ನಾಟಕದಲ್ಲಿ 
ದಕ್ಸಿಣ ಪೆನ್ನಾರ್‌ಕಣಿವೆ) 
ಕಣಿವೆಯಲ್ಲಿ ಕೈಗೊಂಡಿರುವ ಸಣ್ಣ 
ನೀರಾವರಿ ಮತ್ತು ಕುಡಿಯುವ 
ನೀರಿನ ಯೋಜನೆಗಳು 1892ರ 
ಒಪ್ಪಂದೆದ ಉಲ್ಲಂಘನೆ ಎಂದು 
ಆಕ್ಸೇಪಿಸಿ ಹಾಗೂ ಇದರಿಂದ 
ತಮಿಳುನಾಡಿನ ಒಳಹರಿವಿಗೆ 
ಹಾನಿಯಾಗುತ್ತದೆ ಎಂದು 
ಆಪಾದಿಸಿದೆ. 


Tae ದಾವೆ 1/2018:  [ನರಿಳುನಾಡು 7] 1. ತಮಿಳುನಾಡು 
K 2. ಕರ್ನಾಟಿಕ 
3. ಕೇಂದ್ರ ಸರ್ಕಾರ 


2.ಕೋಲಾರ, ಬಂಗಾರ ಪೇಟೆ, 
ಮಾಲೂರು ಮತ್ತು ಮಾರ್ಗ 
ಮಧ್ಯದ ಹಳ್ಳಿಗಳಿಗೆ ನೀರು 
ಸರಬರಾಜು : ಮಾಡಲು 
ಉದ್ದೇಶಿಸಿರುವ ಮಾರ್ಕಾಂಡೇಯ 
ನದಿ ಕುಡಿಯುವ ನೀರು 
ಸರಬರಾಜು" ಯೋಜನೆಗೆ ತಡೆ 
ಕೋರಿ, ಮೇಲಿನ ' ದಾವೆಯ 
ಅಡಿಯಲ್ಲಿ . ತಮಿಳುನಾಡು 
ರಾಜ್ಯವು ಮಧ್ಯಕಾಲೀನ ಅರ್ಜಿ 
ಸಂ.95384/2019ನ್ನು 

ಸಲ್ಲಿಸಿರುತ್ತದೆ. - 


3.ಮೂಲ' ದಾವೆ ಸಂ. 1/2018 
ಅಡಿಯಲ್ಲಿನ "ಮಧ್ಯಕಾಲೀನ ಅರ್ಜಿ 
ಸಂ.95384/2019ನ್ನು ಸರ್ವೋಚ್ಛ 
ನ್ಯಾಯಾಲಯವು14.11.2019ರಂದು 
ವಜಾಗೊಳಿಸಿ ತೀರ್ಪನ್ನು 
ಹೊರಡಿಸಿದೆ. ನ್ಯಾಯಾಧಿಕರಣ 
ರಚನೆಗಾಗಿ ಅಂತರರಾಜ್ಯ ನದಿ 
ಜಲ ವಿವಾದಕಾಯಿದೆ, 1956ರಡಿ 
ದೂರನ್ನು ದಾಖಲಿಸುವ ಮೂಲಕ 
ಕೇಂದ್ರ ಸರ್ಕಾರವನ್ನು 
ಸಂಪರ್ಕಿಸಲು ತಮಿಳುನಾಡಿಗೆ 
ಸರ್ವೋಚ್ಛ ನ್ಯಾಯಾಲಯವು 
ನಿರ್ದೇಶಿಸಿತು. 


ii ಪಾಲರ್‌ ಜಲ ವಿವಾದ 


] 4.ೇಂದ್ರೆ. " ಸರ್ಕಾರದಿಂದ 

ನ ನ್ಯಾಯಾಧಿಕರಣ ' ರಚನೆ 
ಆಗುವವರೆಗೆ ' , ಪೆನ್ನಯ್ಯಾರ್‌ 

; ಕಣಿವೆಯಲ್ಲಿ ಯಾವುದೇ 
ಯೋಜನೆಗಳನ್ನು 


ಕೈಗೆತ್ತಿಕೊಳ್ಳದಂತೆ ಕರ್ನಾಟಿಕ 
ರಾಜ್ಯಕ್ಕೆ ನಿರ್ದೇಶನ ನೀಡುವಂತೆ 
ಕೋರಿತಮಿಳುನಾಡು ರಾಜ್ಯವು 
ದಿನಾಂಕ: 16.12.2019 ರಂದು 
ಮೂಲ ದಾವೆ ಸಂಖ್ಯೆ: 1/2018 
ರಡಿಯಲ್ಲಿ " ಮತ್ತೊಂದು 
ಮಧ್ಯಕಾಲೀನ ಅರ್ಜಿ ಸಂ. 
193417/2019ನ್ನು ದಾಖಲಿಸಿದೆ. 


5. ಸರ್ವೋಚ್ಛ ನ್ಯಾಯಾಲಯದ 
ಅಂತರ್ಜಾಲದಿಂದ P ಪಡೆದ 
ಮಾಹಿತಿಯಂತೆ ದಿನಾಂಕ: 
14.09.2021ರಂದು ವಿಚಾರಣೆಗಾಗಿ 
ಪಟ್ಟಿಯಾಗಿದೆ. 


ಮೂಲ ದಾವೆ. 3/2016; 


ತಮಿಳುನಾಡು 


1. ತಮಿಳುನಾಡು 


2.ಕರ್ನಾಟಕ 
3.ಕೇಂದ್ರ ಸರ್ಕಾರ 


2.ಆಂಧ್ರ ಪ್ರದೇಶ 


| ಪಟ್ಟಿಯಾಗಿದೆ. 


lL. ಪಾಲಾರ್‌ ನದಿ 
ಕಣಿವೆಯಲ್ಲಿ ಆಂದ್ರಪ್ರದೇಶ 
ರಾಜ್ಯವು, ಪಾಲಾರ್‌ ಪದಿಗೆ 
ಅಡ್ಡಲಾಗಿ ಅಸ್ತಿತ್ವದಲ್ಲಿರುವ ಚೆಕ್‌ 
ಡ್ಯಾಂಗಳ ಎತ್ತರ ಹೆಚ್ಚಿ ಸುವ 


ಹಾಗೂ ಹೊಸದಾಗಿ 
ಕೈಗೊಳ್ಳುತ್ತಿರುವ ಟೆಕ್‌ 
ಡ್ಯಾಂಗಳನ್ನು ಆಕ್ಸೇಪಿಸಿ 


ತಮಿಳುನಾಡು ರಾಜ್ಯವು 
ಆಂದ್ರಪ್ರದೇಶ ರಾಜ್ಯದ ವಿರುದ್ಧ 
ಮೂಲ ದಾವೆ ಸಂಖ್ಯೆ: 3/2016 
ನ್ನು ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ದಾಖಲಿಸಿದೆ. 
ಕರ್ನಾಟಿಕವನ್ನು ಈ ದಾವೆಯಲ್ಲಿ 


ಎರಡನೆಯ ಪ್ರತಿವಾದಿ- 
ಯನ್ನಾಗಿಸಿದೆ. 

2. ಸರ್ವೋಚ್ಚ ನಾಯಾಲಯದ 
ಅಂತರ್ಜಾಲದಿಂದ ಪಡೆದ 
ಮಾಹಿತಿಯಂತೆ ದಿನಾಂಕ: 


21.09.2021ರಂದು ವಿಚಾರಣೆಗಾಗಿ 


[ip en ಉತ್ತರ ಘನ್ನಾರ ಜಲ ವಿವಾದಗಳು 


ಮಾನ ದಾವ ಸಂಪ್ಯ್‌  ಂಂಧ್ರ್ಯ ಪ್ರದೆಶ 11. ಅಂದ್ರ ಘಾ 7 ಕರ್ನಾಟಕರಾಜ್ಯ ಹಾಗೂ 
5/2003: 14.05.2003. 2. ಕರ್ನಾಟಿಕ ಕೇಂದ್ರ ಸರ್ಕಾರವನ್ನು 
ರಂದುಅಂಧ್ರ ' 3. ಕೇಂದ್ರ ಸರ್ಕಾರ ಪ್ರತಿವಾದಿಗಳನ್ನಾಗಿಸಿ ಆಂಧ್ರ 
ಪ್ರದೇಶರಾಜ್ಯವು " ಪ್ರದೇಶ ರಾಜ್ಯವು ಸರ್ವೋಚ್ಯ 
ಪರಗೋಡು' ಹಾಗೂ ನ್ಯಾಯಾಲಯದ ಮುಂದೆ 
ಇತರೆ ಸಣ್ಣ ' . ದಿನಾಂಕ 14.05.2003 ರಂದು 
ನೀರಾವರಿಯೋಜನೆಗಳನ್ನುಕ : ಮೂಲದಾವೆ ಸಂಖ್ಯೆ 5/2003 

ರ್ನಾಟಿಕರಾಜ್ಯವುಕೈಣೆತ್ತಿಕೊ ಅನ್ನು ದಾಖಲಿಸಿರುತ್ತದೆ. 
| `ಂಡಿರುವುದನ್ನುಆಕ್ಟೇಪಿಸಿ 2 ಸದರಿ ದಾವೆಯು 
ಕರ್ನಾಟಿಕರಾಜ್ಯದ ವಿರುದ್ಧ ಕರ್ನಾಟಕರಾಜ್ಯವು ಉತ್ತರ 
ಸಲ್ಲಿಸಿರುತ್ತದೆ. £) ಮ 
A ಪೆನ್ನಾರ್‌ ನದಿ ಕಣಿವೆಯಲ್ಲಿ 
ಕೈಗೊಂಡಿರುವ ಸಣ್ಣ' ನೀರಾವರಿ 


ಯೋಜನೆಗಳ ಹಾಗೂ 
ಕುಡಿಯುವ ನೀರಿನ ಯೋಜನೆಗಳ 
ವಿರುದ್ಧವಾಗಿರುತ್ತದೆ. ಈ 
ಯೋಜನೆಗಳನ್ನು ರಾಜ್ಯವು 
ಕೈಡೊಳ್ಳದಂತೆ ತಡೆಯಾಜ್ಞೆ, 


K ನೀಡುವಂತೆ ಕೋರಿರುತ್ತದೆ. ಸದರಿ 
ಯೋಜನೆಗಳ ನಿರ್ಮಾಣವನ್ನು 


ಸರ್ವೋಚ್ಛ ನ್ಯಾಯಾಲಯವು 
ತಡೆದಿರುವುದಿಲ್ಲ. 
3. ಕರ್ನಾಟಿಕ ರಾಜ್ಯವು ಎಲ್ಲಾ 
ಅವಶ್ಯಕ ದಾಖಲೆಗಳನ್ನು 
ಸರ್ವೋಚ್ಛ ನ್ಯಾಯಾಲಯದಲ್ಲಿ 
ದಾಖಲಿಸಿರುತ್ತದೆ. 


4, ಆಂಧ್ರ ಪ್ರದೇಶವು ಇಬ್ಬರು 
ಪರಿಣಿತ ಸಾಕ್ಟಿದಾರ ಹಾಗೂ 
| ಕರ್ನಾಟಿಕವು ಮೂರು ಪರಿಣಿತ 
ರ್‌ K ಸಾಕ್ಸಿದಾರರ ಸಾಕ್ಟಿಯನ್ನು 
ಪಾದರಪಡಿಸಿವೆ. " ಸಾಕ್ಸೆಬಾರರ 
ಪಾಟೀಸವಾಲು ಪೂರ್ಣಗೊಂಡಿದೆ. 


" ಸರ್ವೋಚ್ಚ ನ್ಯಾಯಾಲಯದ 


' - ಅಂತರ್ಜಾಲದಿಂದ ಪಡೆದ 
§ ' ಮಾಹಿತಿಯಂತೆ ಮುಂದಿನ ವಿಚಾರಣೆ 
| ' ‘ ದಿನಾಂಕ ನಿಗಧಿಯಾಗಿರುವುದಿಲ್ಲ. 


| ಅನಮುಬಂಧ-2() 


“1 
u 4 


ಖಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಗೋವಿಂದರಾಜ್‌ ಇವರ ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1590 


ಇಲ ಪಿವಾದಗಳು/ದಾವೆಗಳು 


ಕಾನೂನು ತಂಡ 
ಕಾವೇರಿ ಜಲ.ವಿವಾದ: | -. ಶ್ರೀಯುತರು 
1. ಮಿಸಲೆನಿಯೆಸ್‌ಅಪ್ಲಿಕೇಷನ್‌ ಸಂಬ್ಯೆ' 3127/2018 1) " ಅಡ್ಯೋಕೇಟ್‌ಜನೆರಲ್‌ 
(ಹಿವಿಲ್‌ 'ಅಪೀಲ್‌ 2453/2007ರಡಿ). 2) ಎಫ್‌.ಎಸ್‌.ನಾರಿಮನ್‌, 'ಹಿರಿಯ ವಕೀಲರು 
2. 'ಮೂಲ ದಾವೆ ಸಂಖ್ಯ4/2013' 3) ಎಸ್‌.ಎಸ್‌.ಜವಳಿ, ಹರಿಯ ವಕೀಲರು 
be i 4) ಶ್ಯಾಂದಿವಾನ್‌, ಹಿರಿಯ ವಕೀಲರು 
5)  ಮೋಹನ್‌.ವಿ.ಕಾತರ್ಕಿ, ಹಿರಿಯ 'ವಕೇಲರು 
6) ಎಸ್‌.ಸಿ.ಶರ್ಮಾ, ವಕೀಲರು 
7) ಆರ್‌.ಎಸ್‌.ರವಿ, ವಕೀಲರು. 


ವಿ.ಎನ್‌.ರಘುಪತಿ, ಅಡ್ಯೋಕೇಟ್‌-ಆನ್‌- 
ರೆಕಾರ್ಡ್‌ 


ರಾಜ್ಯವು06.10.2020 ರಂದು ವಿಶೇಷ ಮನವಿ 


ಅರ್ಜಿ ಸಂಖ್ಯೆ 19312/2019ರ8 ದಾಖಲಿಸಿದೆ). 
15) ನಿಂದನಾಅರ್ಜಿ ಸಂಖ್ಯೆ:2113/2018 


(ಗೋವಾ ರಾಜ್ಯವು08.08.2018ರಂದುಮೂಲ 
ದಾವೆ ಸಂಖ್ಯೆ:4/2006ರಡಿ ದಾಖಲಿಸಿದೆ). 


ಕೃಷ್ಣಾ ಜಲ ವಿವಾದ: ಶ್ರೀಯುತರು | 
1 ವಿಶೇಷ ಮನವಿ ಅರ್ಜಿ:10498/2011 1) ಅಡ್ವೋಕೇಟ್‌ಜನರಲ್‌ 
2) ವಿಶೇಷ ಮನವಿ ಅರ್ಜಿ:3076-79/2019 2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೀಲರು 
3) ವಿಶೇಷ ಮನವಿ ಅರ್ಜಿ:7457-7460/2014 3)  ಮೋಹನ್‌.ವಿ.ಕಾಠರ್ಕಿ, ಹಿರಿಯ ವಕೀಲರು 
4) ವಿಶೇಷ ಮನನಿ ಅರ್ಜಿ:33671/2014 4) ಶ್ಯಾಂದಿವಾನ್‌, ಹಿರಿಯ ವಕೀಲರು 
5) ವಿಶೇಷ ಮನವಿ ಅರ್ಜಿ:33623-26/2014 5) ಎಸ್‌.ಸಿ. ಶರ್ಮಾ, ವಕೀಲರು 
6 ರಿಟ್‌ ಪಿಟಿಷನ್‌ (ಸಿವಿಲ್‌) ಸಂ:545/2015. RR ES 
7) ರಿಟ್‌ ಪಿಟಿಷನ್‌ (ಹಿವಿಲ್‌) ಸಂ:1105/2019 ನವ್‌ A a 
ರೆಕಾರ್ಡ್‌ 

TE | ಈಹದಾಯಿ ಜಲ ಪವಾದ: ಶೀಂಸಾತರು 
1 ವಿಶೇಷ ಮನವಿ ಅರ್ಜಿ32517/2018: 1) ಅಡ್ಕೋಕೇಟ್‌ಜನರಲ್‌ 
2) ವಿಶೇಷ ಮನವಿ ಅರ್ಜಿ:33018/2018: 2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೀಲರು 
3) ವಿಶೇಷ ಮನವಿ ಅರ್ಜಿ:19312/2019 3) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 
4 , 4) ಶ್ಯಾಂದಿವಾನ್‌, ಹಿರಿಯ ವಕೀಲರು 
) ನಿಂದನಾಅರ್ಜಿ ಸಂಖ್ಯೆ: 724/2020 (ಗೋಬಾ 5) ನಿರಾಂತ್‌ ಪಾಟೀಲ್‌, ಅಡ್ಕೋಕೇಟ್‌-ಆನ್‌- 


ರೆಕಾರ್ಡ್‌ 

ರಾಜೇಶ್ವರ್‌.ಪಿ.ಎನ್‌. ಪಕೇಲರು 
ಅಶ್ವಿನ್‌ ಚೆಕ್‌ಮರಠ್‌, ವಕೀಲರು. 
ವಿ.ಎನ್‌.ರಘುಪತಿ, ಅಡ್ಯ್ರೋಕೇಟ್‌-ಆನ್‌- 
ರೆಕಾರ್ಡ್‌ 


ಎಂ.ಬಿ.ಜಿರಾಲಿ 


ಗೋದಾವರಿ ಜಲ ವಿವಾದ: 

1) ಮೂಲ ದಾವೆ ಸಂಖ್ಯೆ:4/2007 

2) ಮೂಲ ದಾವೆ ಸಂಖ್ಯೆ:1/2019 

3) ಮೂಲ ದಾವೆ ಸಂಖ್ಯೆ31201 (ಸರ್ವೋಚ್ಛ 
ನ್ಯಾಯಾಲಯದಆದೇಶ ದಿನಾಂಕ23.08.2019 
ರಂಶೆಮೂಲ ದಾವೆ ಸಂಖ್ಯೆ 1/2019 ಮತ್ತು ಮೂಲ 
ದಾವೆ ಸಂಖ್ಯೆ3/2011ನ್ನು ಮೂಲ ದಾನೆ ಸಂಖ್ಯೆ 
4/2007 ರೊಂದಿಣೆ ಸೇರಿಸಿ ಪಟ್ಟಿ ಮಾಡುವಂತೆ 
ಆದೇಶಿಸಿದೆ). ” 


ಶ್ರೀಯುತರು 
ಅಡ್ಕೋಕೇಟ್‌ಜನರಲ್‌ 
ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೀಲರು 
ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 
ಎಸ್‌.ಸಿ. ಶರ್ಮಾ, ವಕೇಲರು 
ವಿ.ಎನ್‌.ರಘುಪತಿ,ಅಡ್ಕೋಕೇಟ್‌-ಆನ್‌- 
ರೆಕಾರ್ಡ್‌ 


pS 
* 


ಜಲ ವಿವಾದಗಳು/ದಾವೆಗಳು 


ಕಾನೂನು ತಂಡ 


V. ಇತರೆ ಜಲ ವಿವಾದಗಳು: 


1. ದಕ್ಬಿಣ ಪೆನ್ನಾರ್‌ ಜಲ ವಿವಾದಗಳು 
ಮೂಲ ದಾವೆ ಸಂಖ್ಯೆ:1/2018 


- ಶ್ರೀಯುತರು 
1) ಶ್ಯಾಂ ದಿವಾನ್‌, ಹಿರಿಯ ವಕೀಲರು 
: 2). ವಿ.ಎನ್‌.ರಘುಪತಿ, ಅಡ್ವೋಕೇಟ್‌-ಆನ್‌- 
` ಕೆಕಾರ್ಡ್‌ ' 


2) ಪಾಲಾರ್‌ ಜಲ ಫವಾದಗಳು 
| ಮೂಲ ದಾವೆ. ಸಂಖ್ಯೆ3/2016 


ಶ್ರೀಯುತರು. _ 

1). ಮೋಹನ್‌.ವಿ. ಕಾರರ್ಕಿ, ಹಿರಿಯ” ವಕೀಲರು 

2) ವಿ.ಎನ್‌.ರಘುಪತಿ,. ಅಡ್ಯೋಕೇಟ್‌-ಆನ್‌- 
'ರೆಕಾರ್ಡ್‌ ' - 


3) ಉತ್ತರ ಪೆನ್ನಾರ್‌ ಜಲ ವಿವಾದಗಳು 
ಮೂಲ ದಾವೆ ಸಂಖ್ಯೆ:5/2003 


ಶ್ರೀಯುತರು 
1) ಅಡ್ಯೋಕೇಟ್‌ಜನರಲ್‌ 


3) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 
4) ಎಸ್‌.ಹಿ.ಶರ್ಮಾ, ವಕೀಲರು 

p S} ವಿ. ಎನ್‌. ರಘುಪತಿ, ಆಡೊ (ಕೇಟ್‌-ಆನ್‌- 
ರೆಕಾರ್ಡ್‌ 


2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೀಲರು ' 


ಅನುಬಂಧ 211) 


ಬಾವ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1590 


ಕ್ರ.ಸಂ ಜಲ ವಿವಾದ ಕಾಮೂನು ತಂಡ ಇಂದ ವರೆಗೆ 
el 
I. ಕಾವೇರಿ ಜಲ ವಿವಾದ 
i. ಶ್ರೀಯುತರು | 
ಮಿಸಲೆನಿಯೆಸ್‌ಅಪ್ಲಿಕೇಷಾ 1) ಅಡ್ಕೋಕೇಟ್‌ಜನರಲ್‌ 2017-18 ರಂದ 
ನ್‌ ಸಂಖ್ಯೆ3127/2018 2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೇಲರು 2017-18 ರಿಂದ 
ಇನ್‌ಸಿವಿಲ್‌ ಅಪೀಲ್‌ ಸ ಎನ್‌ಎಸ್‌ ಇವಳ ನಕಹ ಮಾ 
2453/2007. 
3) `ಶ್ಯಾಂದಿವಾನ್‌, ಹಿಕಿಯ `ವೆಕೇಲರು | 2017-18 
5) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 2017-18 
I) ಸ್‌ಸಿ.ಶರ್ಮಾ, ವಕೇಲರು 2017-18 
7 ವಿ.ಎನ್‌.ರಘುಪತಿ, ಅಡ್ವೋಕೇಟ್‌-ಆನ್‌-ರೆಕಾರ್ಡ್‌ 2017-18 
8) ಆರ್‌.ಎಸ್‌.ರವಿ, ವಕೀಲರು 2017-18 
2 ಮೊಲ — ಶ್ರೀಯುತರು 
ದಾವೆ:4/2013 1) ಅಡ್ಕೋಕೇಟ್‌ಜನರಲ್‌ 2013-14 
2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೇಲರು 2013-14 
3) ಎಸ್‌.ಎಸ್‌.ಜವಳಿ, ಹಿರಿಯ ವಕೀಲರು 2013-14 
4) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 2013-14 ರಂದ 
5) ಎಸ್‌ಸಿ. ವರ್ಮಾ, ವಕೇವರು 2013-14 ರಿಂದ | 
6) ಬ್ರಿಜೇಶ್‌ ಕಾಳಪ್ಪ, ವಕೇಲರು 2017-18 
7) ರಣವೀರ್‌ ಸಿಂಗ್‌, ವಕೀಲರು 2017-18 
8) ವಿ.ಎನ್‌.ರಘುಪತಿ, ಅಡ್ಕೋಕೇಟ್‌-ಆನ್‌-ರೆಕಾರ್ಡ್‌ | 2013-14 ರಂದ 
9) ಆರ್‌.ಎಸ್‌.ರವಿ,`ವಕೇಲರು 2014-15 ರಂದ 


xd 


10) ಜೆ.ಎಂ.ಗಂಗಾಧರ್‌, ವಕೀಲರು 
11) ಅಬ್ದುಲ್‌ಅಜೀಮ್‌ ಕೆಲಬುಡ್ಕೆ, ವಕೀಲರು 


2014-15 2019-20 


2016-17 2019-20 


IL. ಕೃಷ್ಣಾ ಜಲ ವಿವಾದ 
1 ಎಸ್‌.ಎಲ್‌.ಪಿ. ಶ್ರೀಯುತರು 
ಪಂ:10498/2011 (LD ಅಡ್ಯೋಕೇಟ್‌ಜನರಲ್‌ 2011-12 ರಿಂದ 
2) . 2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೇಲರು 2011-12 ರಿಂದ 
ಎಸ್‌.ಎಲ್‌.ಪಿ.ನಂ307 - 37 ಇನರ್‌ಅನವಾನ್‌ ವಾಗ ನರಿಯ ವಾರು PURE: 
6-79/2019 4) ಎಸ್‌.ಎಸ್‌.ಜವಳೆ, ವಕೀಲರು 
3) 5) "ಮೋಹನ್‌ ಸಾತ ಹರಿಯ ವಕೀಲರು 2011-12 ದ 
ಎಸ್‌.ಎಲ್‌.ಪಿ.ನಂ:745 ಕ ್ಕಾ ನವಾನ್‌ ಸರಯ ಪಡು 559520 600 — 
» 7460/2014 7) ಎಸ್‌ಸಿ. ಶರ್ಮಾ, ವಕೀಲರು 2011-12 6ಂದ |] 
ಎನ್‌.ಎಲ್‌.ಪಿ.ನಂ336 8) ಬ್ರಿಜೇಶ್‌ ಕಾಳಪ್ಪ, ವಕೀಲರು 
71/2014 9) 'ರಣವೇರ್‌ ನಿಂಗ್‌, ವಕೀಲರು 2019-20 
5 10) ಗುರುದೆಕ್‌ ಅಂಕೋಲೆಕರ್‌, ವಕೀಲರು 2011-12 2019-20 


11) ರಾಜೇಶ್ವರ್‌. .ಹಿ.ಎನ್‌, ವಕೀಲರು 


2019-20 ರಂದ 


| ಕ್ರ.ಸಂ ಜಲ ವಿವಾದ ಕಾನೂನು ತಂಡ ಇಂದೆ ವರೆಗೆ. r 
ಎಸ್‌'ಎಲ್‌.ಫಿ.ನಂ336 1) ಅಕ್ಕನ್‌ ಚಕ್‌ಮಠ್‌, ವಕ್‌ವರು | 2019-20 ರಂದ. a} 
23-26/2014 13) ವಿ.ಎನ್‌ ರಘುಪತಿ, ಅಡ್ಯ್ರೋಕೇಟ್‌-ಆನ್‌-ರೆಕಾರ್ಡ್‌ | 2011-12 ರಂದ ಸಃ 
6) ಟ್‌ 
ಪೆಟಿಷನ್‌ (ಸಎಲ್‌) 
ಪಂ:545/2015. 

7) ರಿಟ್‌ ಪೆಟಿಷನ್‌ 

(ಸಿವಿಲ್‌) \ 

ಪಂ:1105/2019 K 
ಬ HI]. ಮಹದಾಯಿ ಜಲ ವಿವಾದ 

f 1) ವಿಶೇಷ ಮನವಿ ಶ್ರೀಯುತರು 
ಅರ್ಜಿ- 1) ಅಡ್ಯೋಕೇಟ್‌ಜನರಲ್‌ 2018-19. ರಂದ 
ಸೆಂ:32517/2018: 3) ಎಫ್‌ ಎಸ್‌.ನಾರಿಮನ್‌, ಹಿರಿಯ "ವಕೀಲರು 2018-19 ನಂದ 

2) ವಿಶೇಷ ಮನವಿ —ನವರ್‌ವ.ನವಾನ್‌ (ಔವಾಗ, ಹರಿಯ `ವಕೌಎರು' 2018-19 2018-19 
ಅರ್ಜಿ- ೫) `ಎಸ್‌-ಎನ್‌.ಜವಳೆ, ವಕೀಲರು 2018-19 2019-20 
ಪಂ:33018/2018: 5) `ಮೋಹನ್‌.ವಿಸಾತರ್ಕಿ ಹಿರಿಯ `ವಕೀಲರು 2018-19 ರಂದ 

3) ವಿಶೇಷ ಮನವಿ 8 ಕ್ಯಾ ದಿವಾನ್‌, ಹಿರಿಯ'ವೆಕೇಲರು 2019520 ರಂದ 
Me , F ಗಇನಸಾರ್ಯಾ ವಹ 5018-9 00-21 

0:19312/201 8) ಬ್ರಿಜೇಶ್‌ ಕಾಳಪ್ಪ, ವಕೀಲರು 2018-19 2019-20 

4) ನಿಂದನಾ 9) "ಅನಿತಾ ಶೆಣೈ, ವಕೀಲರು 2018-19 2019-20 
ಅರ್ಜಿಸಂಖ್ಯೆ: 10) ಎಂ.ಬಿ.ಜಿರಾಲಿ, ವಕೀಲರು 2018-19 2019-20 
724/2020 (ಗೋವಾ 11) ನಿಶಾಂತ್‌ ಪಾಟೀಲ್‌, ವಕೀಲರು 2018-19 ರಂದ 
ರಾಜ್ಯವು 06.10.2020 [ರ ಪಶ್ಟೌಶ್ಛರ್‌, ವಕೌಲರು 2018-19 2019-20 
ರಂದು ನಿಶ್‌ಷ ಮನವಿ 13) ರಣವೀರ್‌ ಸಿಂಗ್‌, ವಕೀಲರು 2018-19 2019-20 
19312 72015). 14) ರಾಜೇಶ್ವರ್‌.ಪಿ.ಎನ್‌, ವಕೀಲರು 2018-19 ರಿಂದ [ 

5) ನಿಂದನಾಅರ್ಜಿ 15) ಅಶ್ವಿನ್‌ ಚಿಕ್‌ಮರಠ್‌, ವಕೀಲರು 2018-19 ರಿಂದ Ww 
'ಸಂಖ್ಯೆ:2113/2018 16) ವಿ.ಎನ್‌.ರಘುಪತಿ, ಅಡ್ಕೋಕೇಟ್‌-ಆನ್‌-ರೆಕಾರ್ಡ್‌ 2018-19 ರಂದ 

"(ಮೂಲ ದಾವೆ 
ಸಂಖ್ಯೆ:4/2006 ರಲ್ಲಿ) 

& IV. ಗೋದಾವರಿ ಜಲ ವಿವಾದ | 

1 ಮೂಲ ದಾವೆ ಶ್ರೀಯನತರು 7 

ಸಂಖ್ಯೆ:4/2007 1 ಅಡ್ಕೋಕೇಟ್‌ಜನರಲ್‌ 2007-08 ರಿಂದ 

2) ಮೂಲ ದಾವೆ 7 ಎಫ್‌ ಎಸ್‌ನಾರಿವಾನ್‌, ಹರಯ ವಕೇಲರು 2007-08 ರಂದ 

MA 3) ಎಸ್‌.ಎಸ್‌.ಜವಳಿ, ವಕೀಲರು 2007-08 2019-20 

ಮೂಲ 
4) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು _ 
ದಾವೆಸಂಖ್ಯೆ3/2011(ಸವೆ 2007-08 | 


ರಿಂದ 

ರಾಜಿ 5) ಎಸ್‌.ಸಿ. ಶರ್ಮಾ, ವಕೀಲರು , 2007-08 8ಂದ 

[3 
ನ್ಯಾಯಾಲಯದಆದೇಶ 6) ಬ್ರಿಜೇಶ್‌ ಕಾಳಪ್ಪ, ವಕೀಲರು 2007-08 2019-20 
ದಿನಾಂಕ23.08201 ರಂತೆ 7) ನಿ.ಎನ್‌ರಘುಪಾ, ಅಡ್ಕೊೋಕ್‌ದ್‌-ಆನ್‌-ರೆಕಾರ್ಡ್‌ 2007-08 ರಿಂದ 

ಅ ಬಾವ ಸಂಖ್ಯ; m ಗಾ ಕೋಲೇಸರ್‌, ವಕೀಲರು - - 
1/2019 ಮತ್ತು ಮೂಲ 8) ಗುರುದತ್‌ಅಂಕೋಲೇಕರ್‌, ವಕೀಲ 2007-08 2019-20 
ದಾವೆ ಸಂಖ್ಯೆ: 3/2011ನ್ನು 


ಮೂಲ ದಾವೆ 
ಸಂಖ್ಯೆ:412007 ರೊಂದಿಗೆ 


1 |] 


ಕ.ಸಂ 


e 


ಜಲ ವಿವಾದ 


' ಕಾನೂನು ತಂಡ 


| ಇಂದ 


§ 


ಸೇರಿಸಿ ಪಟ್ಟಿ ಮಾಡುವಂತೆ 
ಆದೇಶಿಸಿದೆ). 


V. ಇತರೆ ಜಲ ವಿವಾದಗಳು 


] 1ದಕ್ಷಣ ಪೆನ್ನಾರ್‌ ಜವ] ಕಾಪಾ T 
ವಿವಾದಗಳು 1) ಶ್ಯಾಂ ದಿವಾನ್‌, ಹಿರಿಯ ವಕೀಲರು 2019-20 2020-21 
ಮೂಲ ದಾವೆ 2) ವಿ.ಎನ್‌.ರಘುಪತಿ, ಅಡ್ಯೋಕೇಟ್‌-ಆನ್‌-ರೆಕಾರ್ಡ್‌ 2017-18 
ಸಂಖ್ಯೆ:1/2018 
2.ಪಾಲಾರ್‌ ಜಲ ಶ್ರೀಯುತರು 
ವಿವಾದಗಳು 1) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 2019-20 
ಮೂಲ ದಾವೆ 2) ವಿ.ಎನ್‌.ರಘುಪತಿ, ಅಡ್ಯ್ರೋಕೇಟ್‌-ಆನ್‌-ರೆಕಾರ್ಡ್‌ | 2016-17 
ಸಂಖ್ಯೆ:3/2016 
3.ಉತ್ತರ ಪೆನ್ಸಾರ್‌ ಜಲ ಶ್ರೀಯುತರು 
ವಿವಾದಗಳು 1) ಅಡ್ಕೋಕೇಟ್‌ಜನರಲ್‌ 2003-04 2020-21 
ಮೂಲ ದಾವೆ 2) ಎಫ್‌.ಎಸ್‌.ನಾರಿಮನ್‌, ಹಿರಿಯ ವಕೇಲರು 2003-04 2020-21 
ಸಂಖ್ಯೆ:5/2003 3) ಎಸ್‌.ಎಸ್‌.ಜವಳಿ, ವಕೀಲರು : 2003-04 2019-20 


4) ಮೋಹನ್‌.ವಿ.ಕಾತರ್ಕಿ, ಹಿರಿಯ ವಕೀಲರು 


5) ಎಸ್‌.ಸಿ. ಶರ್ಮಾ, ವಕೀಲರು 


6) ವಿ.ಎನ್‌.ರಘುಪತಿ, ವಕೀಲರು 


2020-21 


2003-04 


ಅನುಬಂಧ-3 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶೀ ಗೋವಿಂದರಾಜ್‌ ಇವರ ಚುಕಿ ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ: 1590 . 


ಸರ ವರ್ಷ ನನೂನಾ ತರಡದನಚ್ಛದ ನವಕ ಕೂಗಫಪು 
1 1990-91 224400 
2 1991-92 W 2318517 | 
3 1992-93 364692 
4 1993-94 234652 | 
5 1994-95 [ 755611 
6 1995-96 1462474 
7 1996-97 | 3223168 
8 1997-98 5787552 
9 1998-99 | 4572616 
| 199532000 233 
11 2000-01 - 2830747 
12 2001-02 3665637 
13 —- 2002-03 $129119 — 
IZ ET 7770455 | 
(15 2004-05 602962 
16 | 2005-06 - 9621000 
17 2006-07 18779783 
[18 2007-08 6932282 
CNN 2008-09 10623394 
26 2009-10 8717550 
21 2010-11 7684181 
22 2011-12 11898422 
23 2012-13 53721774 
12 | 2013-14 27104391 | 
25 2014-15 —} 45433973 
26 2015-16 48016057 | 
27 2016-17 105324458 
28 | 2017-18 116982454 
29 2018-19 25883749 
30 — 2019-20 15049425 
31 2020-21 | 3961356 
§ ಒಟ್ಟು: 559963544 


